ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ" ದಿನಾಂಕ 
ಉತರಿಸುವವರು 


pr) 


867 

ಶೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿದೇ 
09.03.2021. 

ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಸಚಿವರು. 


ಸಂ: ಷಕ್ನ್‌ f ಉತ್ತರ | 

ಅ) ಸೂಕ್ಷ ಸ್ದಾ ಮತ್ತು ಮಧ್ಯಮ ಉದ್ಯಮ 2020-21ನೇ ಸಾಶಸಲ್ಸಿ ಕನನಿಡ್‌ ರೋಗಾಣು ಹರಡುವಿಕೆ ಹಿನ್ನೆಲೆಯಲ್ಲಿ, 

ಕ್ಷೇತ್ರದಲ್ಲಿ ಉತ್ಪಾದನಾ ಸಾಮರ್ಥ್ಯವು ಲಾಕ್‌ಡೌನ್‌ ಅವಧಿಯಲ್ಲಿ ಎಂ.ಎಸ್‌.ಎಂ.ಇ. ಕೈಗಾರಿಕಾ ಉತ್ಪಾದನೆ 

. | ಕಡಿಮೆಯಾಗುತ್ತಿರುವುದು ಮತ್ತು ದೇಶದಲ್ಲಿ ಫ್ಪುಕತಗೊಂಡು ಆಂತರಿಕ ದೇಶೀಯ ಉತ್ಪನ್ನ (ಜಿ.ಡಿ.ಪಿ)ದ ಬೆಳವಣಿಗೆ ದರ 
Wd Jes ಸನ ಕುಂಠಿತಗೊಂಡಿದ್ದು, ತದನಂತರದಲ್ಲಿ ಮ 

ಆ) ಹಾಗಿದ್ದಲ್ಲಿ `ಈ ಪಕ್ಕಾತಯನ್ನು ನಧಾಪಾಸದ ಭ್‌ Fe ನಧಾಹಾಸಹ ರಾಜ್ಯ ನನ ಕಾರದ್ರ ಸರ್ಕಾರಗಘ 


ಸರ್ಕಾರ ' ಕೈಗೊಳ್ಳುತ್ತಿರುವ ಕ್ರಮಗಳೇನು; 


ಪಿಸಿರುವ ಯೋಜನೆಗಳು ಈ 


ಕೇಂದ್ರ ಸರ್ಕಾರ ಘೋಷಿಸಿರುವ “ಆತ್ಮ ನಿರ್ಭರ ಭಾರತ ಅಭಿಯಾನ” ದ 
ಅಡಿಯಲ್ಲಿ - ಅತೀ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು 
ಪುನಕ್ಟೇತನಗೊಳಿಸಲು ಮತ್ತು ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವ 
ಯೋಜನೆಯಲ್ಲಿ ಈ ಕೆಳಗಿನ ಸೆರವು ರೊರೆತಿದೆ. ಸ 


ಕೆಳಗಿನಂತಿವೆ 


ಿ ಕೆ ನ್‌ ಗ್ಯಾರಂಟಿ 
ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರನ್ವಯ ಫೆಬ್ರವರಿ 2020ರ ಅಂತ್ಯಕ್ಕೆ 
ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ ಎಂ.ಎಸ್‌.ಎಂ.ಇ ಘಟಕಗಳ ಸಾಲದ ಮೊತಕ್ಕೆ 


ಭಾರತ ಸರ್ಕಾರವು “ಇ.ಸಿ.ಎಲ್‌.ಜಿ”-ಎಮರ್ಜೆನಿ ಕೆಣಿಟ್‌ ಲೆನ್‌ 


ಶೇ 20% ರಷ್ಟು ಹೆಚ್ಚುವರಿ ಸಾಲವನ್ನು ಯಾವುದೇ ಹೆಚ್ಚುವರಿ ಖಾತರಿ 
ಇಲ್ಲದೇ ನೀಡುವ... ಯೋಜನೆಯನ್ನು ಜ ಬಾರಿಗೆ. ತಂದಿರುತ್ತದೆ. : - 


ರಾಜ್ಯ ಸರ್ಕಾರವು ಕೊರೋನದಿಂದ ಸಂಕಷ್ಟದಲ್ಲಿರುವ ಕೈಗಾರಿಕೆಗಳ | 
ಪುನಶ್ನೇತನಕ್ಕೆ ಜಾರಿಗೆ ತಂದ ಯೋಜನೆಗಳ ವಿವರಗಳು ಈ ಕೆಳಗಿನಂತಿವೆ. 


1. ಇಂಧನ . ಇಲಾಖೆಯು ಸೂಕ್ಷ್ಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ 
ಏಪ್ರಿಲ್‌ ಮತ್ತು ಮೇ 2020 ತಿಂಗಳ ಬೇಡಿಕೆ ಶುಲ್ಕ ಮತ್ತು ಸ್ಥಿರ 
ಶುಲ್ಕವನ್ನು ಮನ್ಸಾ ಮಾಡಿರುತ್ತದೆ. 


2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ ನಿಗದಿತ 


ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ . ರಿಯಾಯಿತಿಯನ್ನು 
ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಟ ಮಿತಿ ರೂ ಲಕ್ಷ ಎಲ್‌ಟಿ ಗರಿಷ್ಟ ಮಿತಿ 
ರೂ.10 ,000/- 
1 ರಿಂದ 5`ದಿನಡೊಳಗೆ 
ಪಾವತಿಸಿದಲ್ಲಿ ಶೇ 1% ರಿಯಾಯಿತಿ 
6 ರಿಂದ 15 ದಿನಡೊಳಗೆ 
MMe ಶೇ 0.5% ರಿಯಾಯಿತಿ 
-15 ರಿಂದ 30 ದಿನಡೊಳಗ ಯಾವುದೇ ಕಯಾಯತಿ 
ಪಾವತಿಸಿದಲ್ಲಿ ಇರುವುದಿಲ್ಲ 


3. ಕರ್ನಾಟಕ . ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಉದ್ಯಮಶೀಲರು 
ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು ಮಾರ್ಚ್‌, ಏಪ್ರಿಲ್‌ ಮತ್ತು 
ಮೇ 2020 ತಿಂಗಳಲ್ಲಿ ಪಾವತಿಸದಿದ್ದಲ್ಲಿ ಆ ಪಾವತಿಯನ್ನು ಕ್ರಮವಾಗಿ 3 
ತಿಂಗಳು - ಮುಂದೂಡಲಾಗಿದೆ ಮತ್ತು ಈ ಮೊತ್ತ ಯಾವುದೇ 
ಬಡ್ಡಿಯನ್ನು ವಿಧಿಸುವುದಿಲ್ಲ. 


4." ಕರ್ನಾಟಕೆ. ' ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು 
” ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತ್ರು, 
ಮಳಿಗೆಗಳ ಬಾಡಿಗೆ ಮತ್ತು ನೀರಿನ ಶುಲ್ಕಗಳ ಏಪ್ರಿಲ್‌ ಮತ್ತು ಮೇ 2020 
ತಿಂಗಳುಗಳ ಕಂತನ್ನು ಈ ಕೆಳಗಿನಂತೆ ಪಾವತಿಸಲು ಅವಕ್ಕಾಶ: 
ಕಲ್ಪಿಸಲಾಗಿದೆ. ಇದಕ್ಕೆ ಯಾವುದೇ ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ. 
ಮೂನ್‌ 2೫ರ ತಿಂಗಳ ಕಂತಿನ ಜಾತೆ"| 
ಪಾವತಿಸತಕ್ಕದ್ದು 
ಜುಲೈ 02ರ ತಂಗಳ ಕರತಿನ ಜೊತೆ 
ಪಾವತಿಸತಕ್ಕದ್ದು 
ಆಗಸ್ಟ್‌ 2020 ತಿಂಗಳ ಕಂತಿನ ಜೊತೆ 
ಪಾವತಿಸತಕ್ಕದ್ದು 


ಏಪಿಲ್‌ 2020 ತಿಂಗಳ ಕಂತು 


ಮೇ 2020 ತಿಂಗಳ ಕಂತು 


ಜೂನ್‌ 2020 ತಿಂಗಳ ಕಂತು 


2) 


ಕೈಗಾರಿಕೆಗಳ ನೋಂದಣೆಯ್ಲಿ`ಎದುರಾಗುವ 
ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ 
ಕೈಗೊಳ್ಳುತ್ತಿರುವ ಕ್ರಮಗಳೇನು; 


ಕೈಗಾರಿಕೆಗಳ ನೋಂದಣಿಗಾಗಿ ಭಾರತ `ರರ್ಕಾರವ್ರೆ 


www.udyamregistration. gov. in  voತರಜಾಲ ತಾಣವನ್ನು 
ರೂಪಿಸಿದ್ದು ' ಉದ್ಯಮಿಗಳು ಇದರ ಮೂಲಕ. ನೋಂದಣಿಯನ್ನು 
ಪಡೆಯಬಹುದಾಗಿದ್ದು ಇದರಲ್ಲಿ ಯಾವುದೇ ತೊಂದರೆಗಳಿರುವುದಿಲ್ಲ. 


ಈ) 


ಮುಂದನ ಮೂರು ವರ್ಷಗಳಲ್ಲಿ ನಿಗದಿಪಡಔಸಿದ 
ಬೆಳವಣಿಗೆಯ ಗುರಿಗಳನ್ನು ಸಾಧಿಸಲು ಸರ್ಕಾರ 
ಕೈಗೊಂಡ/ ಕೈಗೊಳ್ಳಬೇಕಾದ ಕ್ರಮಗಳೇನು? 


ರಾವ್‌ ಸರ್ನರವು ಸರ್ಕಾರದ ಆಡೇಶ ಸೆಂ. ಸಿಐ 199 ಎಸ್‌ಫಿಐ 2018 
ದಿನಾಂಕ: 13.08.2020 ರನ್ನಯ ಹೊಸ ಕೈಗಾರಿಕಾ ನೀತಿ 2020-25ನ್ನು 
ಜಾರಿಗೆ ತಂದಿದ್ದು ಇದರನ್ವಯ ಕೆಳಗಿನ ಗುರಿಯನ್ನು ಹೊಂದಿರುತ್ತದೆ. : 


ಎ) 5 ಲಕ್ಷ ಕೋಟಿ ರೂ. ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವುದು. 
ಬಿ) 20ಲಕ್ಷ ಮಂದಿಗೆ ಉದ್ಯೋಗಾವಕಾಶಗಳನ್ನು ಸೃಜಿಸುವುದು: 
ಸಿ) ಮುಂದಿನ 5 ವರ್ಷಗಳಲ್ಲಿ ವಾಣಿಜ್ಯ ರಫ್ತು ವ್ಯವಹಾರದಲ್ಲಿ 3ನೇ ಸ್ಥಾನ 


ಹೊಂದುವುದು. 
ಡಿ) : ವಾರ್ಷಿಕವಾಗಿ ಶೇ. 10% ಕೈಗಾರಿಕಾ ಬೆಳವಣಿಗೆ ದರವನ್ನು 
ಕಾಯ್ದುಕೊಳ್ಳುವುದು. 


ಇ) ತಂತ್ರಜ್ಞಾನದ ಅಳವಡಿಕೆ ಮತ್ತು ನವೋನ್ಸೇಷಣೆಗೆ (ಇನ್ನೊವೇಶನ್‌) 
ಪೂರಕ ಪರಿಸರವನ್ನು ನಿರ್ಮಾಣ ಮಾಡುವುದು. 


ಇದಕ್ಕಾಗಿ ಈ ನೀತಿಯಲ್ಲಿ ಈ ಕೆಳಗಿನ ಕಾರ್ಯತಂತ್ರವನ್ನು ರೂಪಿಸಿರುತ್ತದೆ. 

ಎ) ಸುಸ್ಥಿರ, ಸಮತೋಲಿತ ಮತ್ತು ಅಂತರ್ಗತ ಕೈಗಾರಿಕಾ 
ಬೆಳವಣಿಗೆಯನ್ನು ಉತ್ತೇಜಿಸುವುದು. oo 

ಬಿ) ಉದ್ಯೋಗಾವಕಾಶ ಸೃಜನೆಯನ್ನು ಹೆಚ್ಚಳ ಮಾಡುವುದು ಮತ್ತು 
ಸ್ರಮಮಬದ್ಧ ಕಾರ್ಮಿಕ ನೀತಿಗಳ ಸುಧಾರಣೆಗಳೊಂದಿಗೆ ಕಾರ್ಮಿಕ 
ಮಾರುಕಟ್ಟೆಯಲ್ಲಿ ಹೆಚ್ಚಿನ ಉದಾರತೆ ಹೊಂದುವುದು. 

ಸಿ) ಕರ್ನಾಟಕವನ್ನು ಜ್ಞಾನ, ಸಂಶೋಧನೆ ಮತ್ತು ಅಭಿವೃದ್ಧಿ (ಆರ್‌ ಅಂಡ್‌ 
ಡಿ) - ಕೇಂದ್ರವಾಗಿ ಹೊರಹೊಮ್ಮುವಿಕೆಗಾಗಿ ಕಾರ್ಯತಂತ್ರ 
ರೂಪಿಸುವುದು. | 

ಡಿ) ಸೂಕ್ಷ್ಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಕ್ಷೇತ್ರದ ಬೆಳವಣಿಗೆಗೆ 
ಗಮನವನ್ನು ಕೇಂದ್ರೀಕರಿಸುವುದು. 

ಇ) ಕೈಗಾರಿಕಾ ಭೂಮಿ ಲಭ್ಯತೆ ಸುಗಮಗೊಳಿಸುವುದು. 

ಎಫ್‌) ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರಗಳನ್ನು ಆರ್ಥಿಕ 


ಬೆಳವಣಿಗೆಯ ವಾಹಕಗಳಾಗಿ ಉತ್ತೇಜಿಸುವುದು. 


3 


ಕರ್ನಾಟಕವನ್ನು ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ 
ಮುಂಚೂಣಿಗೆ ತರುವುದು. ) 
ಎಚ್‌) ಕರ್ನಾಟಕವನ್ನು"ಭವಿಷ್ಯದ ಕಾರ್ಸ್ಪಾನೆ್‌ - ಕೈಗಾಲಕೆ 4.0ಆಗಿ 
ಬಿಂಬಿಸುವುದು. i 
ಐ) ವಲಯ ನಿರ್ದಿಷ್ಟ ಕೌಶಲ್ಯಾಭಿವೃದ್ಧಿ ಅಭಿವೃದ್ಧಿಪಡಿಸಲು ವಿವಿಧ 
ಪಾಲುದಾರರೊಂದಿಗೆ ತೊಡಗಿಸಿಕೊಳ್ಳುವುದು. 
ಜೆ) ki ಬಹು/ವಲಯವಾರು ಕೈಗಾರಿಕಾ ಪಾರ್ಕ್‌ಗಳು ಮತ್ತು 
ಫ್ರ್ಯಾಟಿಡ್‌ ಫ್ಯಾಕ್ಷರಿಗಳ ಅಭಿವೃದ್ಧಿಗೆ ಖಾಸಗಿ ಬಂಡವಾಳ ಹೂಡಿಕೆ 
ಆರ ಸುವುದು. 
ಕೆ ರಾಜ್ಯದಲ್ಲಿ ಸುಲಲಿತ ವ್ಯಾಪಾರ ವಹಿವಾಟು ಹೆಚ್ಚಿಸಲು ವಾತಾವರಣ 


ನಿರ್ಮಾಣ RON 


ಎಲ್‌) ಸಂಶೋಧನೆ ಮತ್ತು ಅಭಿವೃದ್ಧಿ (ಆರ್‌ ಅಂಡ್‌ ಡಿ) ಮತ್ತು ತಂತ್ರಜ್ಞಾನ 


ಈ 


ಉನ್ಸತೀಕರಣವನ್ನು ಬೆಂಬಲಿಸುವುದು. 
ಹಿನ್ನಲೆಯಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿಗೆ 


ನಾಡಾಗ ಪ್ರೋತ್ಪಾಪ ಮತ್ತು ರಿಯಾಯಿತಿಗಳ ವಿವರಗಳನ್ನು ಕಳಗಿನ೦ತೆ 
ನೀಡಲಾಗಿದೆ: 


1. 


ಎಂ.ಎಸ್‌.ಎಂ.ಇ ಗಳಿಗೆ ಹೊಸ ಕೈಗಾರಿಕಾ ನೀತಿ 2020-25 ರನ್ನಯ 
ದೊರೆಯುವ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು ಈ ಕೆಳಗಿನಂತಿವೆ. 
i. ಮುದ್ರಾಂಕ ಶುಲ್ಕ ಏನಾಮಿ 
2. ನೋಂದಣಿ ಶುಲ್ಕ ರಿಯಾಯಿತಿ. 
3. ಬಂಡವಾಳ ಹೂಡಿಕೆ ಸಹಾಯಧನ 
4.'ಕರು ಮತ್ತು ಸಣ್ಣ ಸ್ಫಿನಾರಕಗಳಿಗೆ ವಿದ್ಯುತ್‌" ಸಹಾಯಧನ - 
5'ಭಾ ಪರಿವರ್ತನಾ ಶುಲ್ಕ ನಯಿನವಕಿ. £ - 
6. ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 
7. ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 
8. ವಿದ್ಯುತ್‌ ತೆರಿಗೆ ವಿನಾಯಿತಿ 
9. ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 
10.ಮಳೆ ನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 


ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆಯಡಿ 
ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ 
ಸಾಲ ರೂ.25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ 
ಒದಗಿಸಿ ಸಣ್ಣ ಉದ್ಧಮಗಳನ್ನು ಸ್ಥಾಪಿಸಿ ಸ್ವಯಂಉದ್ಯೋಗ ಕೈಗೊಳ್ಳಲು 


" ಅನುಕೂಲ ಬಗಸಲಾಗುವರು ಹಾಗೂ ಯೋಜನಾ ವೆಚ್ಚದ ಮೇಲೆ ಶೇ. 


15 ರಿಂದ ಶೇ.35 ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.75 
ಲಕ್ಷದವರೆಗೆ, ಸಹೌಯಧನ ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಕ ಪಡೆದು 
ನಿಗದಿತ. ಸಮಯದಲ್ಲಿ ಮರುಪಾವತಿ ಮಾಡಿದ ಅತಿ'ಸಣ್ಣ ಮತ್ತು ಸಣ್ಣ 
ಕೈಗಾರಿಕಾ ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇಕಡ 6 ಠಂತೆ ಬಡ್ಡಿ 
ಸಹಾಯಧನ ನೀಡಲಾಗುವುದು. 

ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ, ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ 
75 ರಿಯಾಯಿತಿ ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 ಎಕರೆ) 


ಮತ್ತು ಕೈಗಾರಿಕಾ ಶೆಡ್‌ಗಳನ್ನು ನೀಡರಾಗುತ್ತಿಡ ಸ 


5. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪ ಯೋಜನೆಯಡಿಯಲ್ಲಿ 
ಗುಡಿ ಮತ್ತು ಸೂಕ್ಷ್ಮ ಕೈಗಾರಿಕಾ ಘಟಕ ಸ್ಥಾಪಿಸಲು ಗರಿಷ್ಟ' ರೂ.10.00 
ಲಕ್ಷ ಯೋಜನಾ ವೆಚ್ಚದ ಪ್ರಸ್ತಾವನೆಗಳಿಗೆ ಶೇ 60 ರಷ್ಟು ಗರಿಷ್ಠ ರೂ.5.00 
ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


6. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌! ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು: 
ಸ್ಥಾಪಿಸುವ ಹೊಸ ಘಟಕಗಳಿಗೆ ಗರಿಷ್ಟ ರೂ.2.00 ಕೋಟಿ ಯೋಜನಾ 
ವೆಚ್ಚದಲ್ಲಿ The Debt Equity Ratio 2:1 ಪ್ರಕಾರ (2/3 ರಷ್ಟು 
ಬಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ: ಮತ್ತು 13 ಪ್ರವರ್ತಕರ 
ಬಂಡವಾಳ) ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 ರಲ್ಲಿ 
ಶೇ50 ರಷ್ಟು ಬಡ್ಡಿರಹಿತ ಗರಿಷ್ಟ ರೂ.33 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ 
ಆರ್ಥಿಕ ಸಹಾಯ. ನೀಡಲಾಗುತ್ತಿದೆ. 


ಸಿಬ 16 ಸಿಎಸ್‌ಸಿ 2021 


ವಾರ್ತಾ ಮತ್ತು ಸ ಸಾ ಸಾರ್ವಜನಿಕ ಸಂಪರ್ಕ ಸಚಿವರು. 


